ಕದಂಬರ ಶಾಸನಗಳಲ್ಲಿ ಮಂಗಳವಾಡಕ ಫದ್ಯಗಳು [ಸ್ತುತಿ] 


ಕರ್ನಾಟಕದ ಇತಿಹಾಸದ ಪುನಾರಚನೆಗೆ ಇದು 
ವಕಿಗೆ ದೊರೆತ ಪ್ರಾಚೀನ ಕಾಲದ ಅವಶೇಷಗಳು, ಶಿಲಾ 
ಶಾಸನಗಳು, ದೇವಾಲಯಗಳು, ಕಾವ್ಯಗಳು ಇವೇ 
ಮೊದಲಾದವು ಆಧಾರಗಳಾಗಿವೆ. ಕರ್ನಾಟಕದಲ್ಲಿ ದೊರೆತ 
ಪ್ರಾಚೀನ ಕಾಲದ ಶಾಸನಗಳೆಂದರೆ ಅಶೋಕನು 
ಪ್ರಾಕೃತ ಭಾಷೆಯಲ್ಲಿ ಬರೆಸಿದ "ಧರ್ಮಲಿಪಿ'ಗಳು. ' 


ಕರ್ನಾಟಕದಲ್ಲಿ ಮೌರ್ಯರ 
ಮಾಡಿದ ಶಾತವಾಹನರ ಪಾ ತ್ರಕೃತ ಶ 
(ನಾಗ ಪ್ರತಿಮೆ ಶಾಸನ), 
ಶಾಸನ ಬನವಾಸಿ ಹಾಗೂ ಮಳ 


ಬಾ ರಾಜ್ಯ ಭಾರ 
ಗಳು ಬನವಾಸಿ 

ಹೇ ಸ ಮಾವಿಯ 

ವಳ್ಳಿ ಯಲ್ಲಿ ನೊರೆತಿವೆ. 


ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ 


ರಾಜ್ಯ ಸ್ಥಾಪನೆ ಮಾಡಿದವರು ಕದಂಬರು. ಮಯೂರ 
ಶರ್ಮ(ವರ್ಮ) ಕದಂಬ ಕುಲದ ಸಂಸ್ವಾಸಕ. 


ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿಯಲ್ಲಿ ಬಂಡೆಗಲ್ಲು 
ಶಾಸನದಲ್ಲಿ ಮಂಗಳವಾಚಕ ಪದ್ಮಗಳಿಲ್ಲ. 


ಕದಂಬ ವಂಶದ ಇತಿಹಾಸ ವಮೊಗ್ಗ ಜಿಲ್ಲೆ ಯ 
ಶಿಕಾರಿಪುರ ತಾಲ್ಲೂಕಿನ ತಾಳಗುಂದ ೬.1. ತಿಳಿದು 
ಬರುತ್ತದೆ. ಈ ಶಾಸನದ ನ ಪ್ರಕಾರ ಕದಂಬರು ಹಾರೀಕಿಯ 
ಸಂತಾನದ ಮಾನವ್ಯ ಸಗೋತ್ರ ದವರು? ಇವರು ಕಟ್ಟಾ 
ವೈದಿಕರು. ಘ್‌ ಮನೆಯ ಹತ್ತಿರ ಕದಂಬ ವೃ 3 
ಬೆಳೆದು ನಿಂತದ್ದರಿಂದ ಈ ಮನೆತನಕ್ಕೆ "ಕದಂಬ' ಷ್‌ 
ನೆಂಬ ಹೆಸರು ಪ್ರಾಪ ಜವಾರಿ. ಈ ವಂಶದಲ್ಲಿ 
oie ಜಿ ್ರಿಜೋತ್ತ ಮನಿದ್ದ ನು. ಅವನು 


ವೇದದಿದ್ಯಾ ವ್ಯಾಸಂಗಕ್ಕಂದು ಪಲ್ಲವರ ರಾಜಧಾನಿ 


೧೦ 


ಡಾ|| ಮಂದಾ*ಿನಿ ಪುರೋಹಿತ 


ಕಾಂಚಿಯಲ್ಲಿದ್ದಾಗ ಪಲ್ಲವರ ಅಶ್ವದಳ ದೊಂದಿಗೆ ನಡೆದ 
ಕಲಹದಲ್ಲಿ ಕೋಪಗೊಂಡು “ಅಕ ಬ ಈ ಕಲಿಯುಗದಲ್ಲಿ 
ವಿಪ್ರತ್ವವು ಕ್ಷಾತ್ರವೃತ್ತಿಗೆ ಕೀಳಾಯಿತಲ್ಲ, ಗುರುಕುಲ 
ದಲ್ಲಿ ಬಹುಕಾಲ ಅಧ್ಯಯನ ಮಾಡಿ ದರ್ಭಾದಿಗಳನ್ನು 
ಧರಿಸಿದ್ದ ಕೈಯಲ್ಲಿ ಖಡ್ಡ ನನ್ನು ಹಿಡಿಯಬೇಕಾಯಿತಲ್ಲ !” 
ಎಂದುಕೊಂಡು ಖಡ್ಗ ವನ್ನು ರುಳೆಪಿಸಿದನು. ಈ ಶಾಸನ 
ದಿಂದ ಕದೆಂಬ ರಾಜ್ಯದ ಸಂಸ್ಥಾಪಕ ಮಯೂರಶರ್ಮನು 
ಕಟ್ಟಾ ವೈದಿಕ ಧರ್ಮವನ್ನು ಅವಲಂಬಿಸಿ ವೇದನಿದ್ಯಾ | 
ಪಾರಂಗತನಾಗಿದ್ದ ನೆಂಬುದು ಸ್ಪಷ್ಟವಾಗುತ್ತ ದೆ. ಈ ವಂಶ 
ದಲ್ಲಿ ಕಂಗವರ್ಮ, ಭಗೀನಥ, ಕಾಕುಸ್ಥ, ಇವರು ರಾಜ್ಯ 
i ಮಾಿದರೆಂಬುದನ್ನು ಶಾಸನವು ತಿಳಿಸುತ್ತದೆ. 

ಶಾಸನವು “ಸಿದ್ದಮ್‌ | ನಮಃಶಿವಾಯ” ಎಂದು 
ಪಾ ೬.1 ಡೆ. ಇವರ ಮೂಲಸ್ಥಾನ "ಸ್ಥಾ ನ 
ಶುಂದೊರು' ವೈಜಯಂತಿ ಇವರ ರಾಜಧಾನಿಯಾಗಿದ್ದಿ ತು. 
ಶಾಸನವು "ನಮೋ ಭಗವತೇ ಸ್ಲಾ ್ಲಿನಕುನ್ನೂ ರ ವಾಸಿನಿ! 
ಮಹಾದೇವಾಯ ನನ್ನ ತು ಸರ್ವ ಸಮನಾ,ಗತೋಯ್ಯ 
ಮಧಿವಾಸಃ ಸ್ವ ನಸ ಸ್ರಜಾಭ್ಯ ಇ ಃ' ಎಂದು ಮುಕ್ತಾಯಿ 
ವಾಸುತ್ತದೆ. 


ಶಿವಸ್ತಂದವರ್ಮನ ಮಳವಳ್ಳಿ ಶಾಸನವು “ಸಿದ್ದ 01 
ಜಯತಿ ಭಗವಾನ್‌ ಮಳಪಳ್ಳಿ ದೇವೋ? ಎಂದು 
ಪ್ರಾರಂಭವಾಗಿ “ಜಯತಿ ತೋಡ ನನ್ನತು ಗೋ 
ಬ್ರಾಹ್ಮಣ ಸಿದ್ಧಿರಸ್ತು, ಶ್ರೀರಸ್ತು? ಎಂದು ಕೊನೆ 
ಗೊಳ್ಳುತ್ತದೆ. 


ಕದಂಬರ ಶಾಸನಗಳಲ್ಲಿಯ ಶಿವಮಾಂಧಾತವರ್ಮನ 


ಇತಿಹಾಸ ದರ್ಶನ 


ಕೂಡಿಗೆರೆ ಶಾಸನ, ಮೃಗೇಶವರ್ಮನ ಎರಡನೆಯ 
ವರ್ಷದ ತಾಮ್ರ ಶಾಸನ, ಹರಿವರ್ಮನ ನಾಲ್ವನೆಯಿ 
ವರ್ಷದ ತಾಮ್ರಶಾಸನ ಇವು "ಸಿದ್ಧಂ' ಎಂಬ ಮಂಗಳ 
ವಾಚಕ ಪದದಿಂದ ಪ್ರಾರಂಭವಾದರೆ, ಹರಿವರ್ಮನ 
ಐದನೆಯ ವರ್ಷದ ಹಲಸಿ ತಾಮ್ರಶಾಸನ, ವಿಜಯ 
ತಿವ ಮೃ ಗೇಶವರ್ಮನ ಎಂಟನೆಯ ವರ್ಷದ ಶಾಸನ 
"ಸ್ವಸ್ತಿ' ಎಂಬ ಮಂಗಲ ಸೂಚಕಸದಗಳೊಂದಿಗೆ ಆರಂಭ 
ವಾಗುತ್ತವೆ. ಇನ್ನುಳಿದ ಅರಸರ ಶಾಸನಗಳಲ್ಲಿ ಹೆಚ್ಚಾಗಿ 
ಶಿವ, ವಿಷ್ಣು, ಜಿನ, ಬ್ರಹ್ಮ ಬುದ್ಧನನ್ನು ಸ್ತುತಿಸುವ 


ಮ್ರ) 
ಶ್ಲೊ ೇಕಗಳಂದ ಆರಂಭಗೊಂಡಿವೆ. 


ಕದಂಬರ ಶಾಸನಗಳಲ್ಲಿ ಬರುವ ಮಂಗಳವಾಚಕ 
ಪದ್ಯ ಗಳು ಕರ್ನಾಟಕದ ಅಂದಿನ ಇತ ಸತಿಯನ ನ್ನು 
Sedans ವಲ್ಲಿ ಸಹಾಯಕವಾಗಬ ಹುಜಿಂದು ಭಾವಿಸಿ 
ಅವುಗಳನ್ನೆಲ್ಲ ಕಾಲಾನುಕ್ರಮದಲ್ಲಿ ವ್ಯನಸ್ಥಿ ಪಾಗಿ 
ಒಂದೆಡೆ ಸಂಗ್ರಹಿಸಿ ಅಧ್ಯಯನ ಮಾಡುವ ಪ್ರಯತ್ನದ 
ಫಲ ಈಸ ಪ್ರಬಂಧ. 


ಕದಂಬ ಅರಸರ ಶಾಸನಗಳಲ್ಲಿ ಬರುವ ಶಿವಸ್ತುತಿ 


ಅ (೧) ಭಟಿರಿ ಕಾಕುಸ್ಥ ನ ಶಾಸನ (ಕಾಲ ಸುಮಾರು 
ಕ್ರಿ.ಶ. ೪೦೫-೪೩೦) 


“ಸ್ವಸ್ತಿ ಮೂರ್ಧನ್ಯಸ್ತ್ರಮ್‌ ಶಶಿನಸಕಲಂ 
ತ ಜಾ ಚ ಶಿರತರತರಮ್‌ 


ಟು 
ಯೋ ವೈದಗ್ಲಾ ದ್ದಹಕಿ ಸಲಲ ಜಯತಿ 
yy ಥಿ ಎ 


ಪಶುಪತಿಃ 


ತಲೆಯಲ್ಲಿ ಗಂಗೆಯನ್ನೂ ಚಂದ್ರನನ್ನೂ ಧರಿಸಿದ 
ಪಶುಪತಿಯ ಸ್ತೋತ್ರದಿಂದ ಆರಂಭವಾಗುವ ಈ ಶಾಸನ 
ಭಟರಿ ಕಾಕುಸ್ಥನು ಮೂವತ್ತು ಜನ ಬ್ರಾಹ್ಮಣರಿಗೆ ಅಶ 
ನಾರ್ಥವಾಗಿ ಧನವನ್ನು ದಾನ ಮಾಡಿದನೆಂದು ಹೇಳು 
ತ್ತದೆ. 


ಅ (೨) ಕಾಕುಸ್ಥವರ್ಮನ ತಾಳಗುಂದ ಶಾಸನ. 
“ಸಿದ್ಧ ಮ್‌ 


ನಮಶ್ಶಿ ವಾಯ ॥ ಜಯತಿ ವಿಶ್ವದೇವ ಸಂಘಾತ 
ನಿಶ್ಚೆತೈೈಕ 
ಮೂರ್ತಿಸ ಸ್ಪನಾತನ್ಮ ಸ್ಥಾ ನುರಿನ್ನು ರಶ್ಮಿ 
ವಚ ರಿತಮ್ಯತಿಮಷ್ಟ FM, ಮಣ ನಃ (| 
ತಂಭೂಸೂರಾದ್ವಿ ಜ ಪ್ರವರಸ್ಸಾ ಫಮರ್ಗ್ಯಜು 
ರ್ವೇದ ವಾದಿನಃ 
ಯತ್ಚಸಾದ ಸ್ಟ್ರಾ ಯತೇ ನಿತ್ಯಂ ಭುವನ 
ತ್ರಯಂ ಪಾಪನೋಭೂಯಾತ್‌ ॥ 


ಸ್ಥಾನಕುಂದೂರಿನ ಮಹಾದೇವನನ್ನು ಈ 
ಶಾಸನವು ಸುತಿಸುತ್ತ ದೆ. ಯಜ್ಞ ಯಾಗಾದಿಗಳಲ್ಲಿ ನಿರತೆ 


ರಾಗಿದ ಈ ನಂಶಸ್ವಂಗೆ *ಕೆದೆಂಬ' ಹೆಸರು ಹೇಗೆ ಬಂತೆಂ 
ಯು 


ಬಲೆ ben 


“ಜಯತಿ ದ್ರುವ ಬಾಲೇನ್ನು ಜಟಾ ಮಕುಟ 


ಮಣ್ಣ ನಃ 

ಅನಾದ್ಯ ನಿಧಾನಶ್ಯಂಬುರ್ವ್ವಿಶೇಷಾಜ್ಲ 
(ತಾ)ಮ್ನ ತಿಃ.” 
ನಾನಾ ಗೊ ತ್ರದ ಮೂವತ್ತುಮೂರು ಜನ 
ಬಾ,ಹ್ಮಣರಿಗೆ ಹದಿನೆಂಟು ವಿಭಾಗಗಳನ್ನೊಳಗೊಂಡ 


ದಾನ ಮಾಡಿದ್ದನ್ನು ಈ 


ವಿಷ್ಣು ಸ್ತುತಿ 

ಆ (೧) ಕ್ರಿ.ಶ. ೪೫೦ರ ಕಾಕುಸ್ಥವರ್ಮನ ಹಲ್ಮಿಡಿ 
ಶಾಸನ 
ಜಯತಿ ಪರಿಪ್ವಂಗೆ ಶಾರ್ಜ್ಸ (ವ್ಯಾ) ನತಿ 


ರಚ್ಯುತಃ 
ದಾನವಾಕ್ಷೊರ್ಯುಗಾನ್ರಾಗ್ನಿಃ (ಶಿಷ್ಟಾ 
ನಾನ್ನು) ಸುದರ್ಶನಃ 


ಈ ಶಾಸನದಲ್ಲಿ ದಾನವರಿಗೆ ಅಗ್ನಿರೂಸನಾಗಿಯೂ 


3 ಹಲ್ಮಿಡಿ ಶಾಸನದ ಈ ಶ್ಲೋಕವು "ಪದ್ಮ ಪುರಾಣ'ದ ಶ್ಲೋಕಕ್ಕೆ ಸನೊಪಾಗಿದೆ. 


ಇತಿಹಾಸ ದರ್ಶನ 


೧೧ 


ಶಿಷ್ಟರಿಗೆ ಜ್ಞಾನಾನಂದ ರೂಪನಾಗಿಯೂ ಇರುವ ನಿಷ್ಣು 
ವನ್ನು ಸ್ತುತಿಸಲಾಗಿದೆ. ಹಲ್ಮಿಡಿ, ಮೂಳವಳ್ಳಿ ಗಾಮ 
ಗಳನ್ನು ನರಿದಾವಳೆ ಪ್ರಾಂತ್ಯವನ್ನು ಮೃಗೇಶ-ನಾಗೇಂದ್ರ 
ಇಬ್ಬ ರೂ ಆಳುತ್ತಿ ದ್ದಾ ಗ ಪಲ್ಲವರನ್ನು, ಕೇಕೆಯನ್ನು 
ಹಣಿದಃ ಗೆದ್ದ ಎಲ್ಲ "ಭಟಾರಿಯ ಮಗೆ ವಿಜ ಅರಸಕಿ ಸ 
ಬಾಳ್ಗಳ್ಳಾಗಿ “ಟ್ಟ ದನ್ನು ಈ ಶಾಸನವು ತಿಳಿಸುತ್ತದೆ. 


ಆ (೨) ಮೃಗೇಶವರ್ಮನ ಬನವಾಸಿ ಸ್ತಂಭ ಶಾಸನ 
(ಕಾಲ ಸು. ಕ್ರ. ಶ. ೪೫೫-೪೮೦) 


ತ ಮಂತ್ರ ಘೋಷ ಸಿದ್ದಮ್‌ ॥ ಸ್ವಸ್ತಿ, 
ಜಿತಂ ಭಗವತಾ 
ಜ್ಯೋತಿರ್ಮಯಂ ಬ್ರಹ್ಮನಿದಾಂ ಶರಣ್ಯಂ 


ವಿಶ್ವಸ್ಯ ಕರ್ತಾರಮನೇಕ 

ರೂಪಂ ವಿಭುಮೃತಿಂ ಸ್ಥಾ ವರಜಜ್ಗ 
ಮಾನಾಮ್‌ ವಿಷ್ಣು ನ್ರಸ್ಯಾಮಿ ತೆದೇಕ 
ಚಿತ್ತಮ್‌ ॥) 


ಗದ್ಯ ರೂಪದಲ್ಲಿ ಈ ಶಾಸನವು ಸ್ತುತಿಸುತ್ತದೆ. 
ಪ ಶಾಸನವು ಕಕುಸ್ಥ, ಶಾಂತಿವರ್ಮರನ್ನು ಉಲ್ಲೆ ಖಿಸಿ 
ಮೃಗೇಶನು ಗಂಗರನ್ನೂ ಪಲ್ಲವರನ್ನೂ ಸೋಲಿ ಲಿಸಿದ್ದನ್ನು 
ತಿಳಿಸುತ್ತದೆ. | 


wR 


ಆ (೩) ಎರಡನೆಯ ಕೃಷ್ಣವರ್ಮನ ಏಳನೆಯ ವರ್ಷದ 
ಬನ್ನ ಹಳ್ಳಿ ತಾಮ್ರ ಶಾಸನ 
(ಕಾಲ ಕ್ರಿ.ಶ. ೫೧೬-೫೪೦) 


ಓಂ॥ ಸ್ವಸ್ತಿ ಜಯತ್ಯುದ್ರಿಕ್ರ ರೈತೇನ್ಹ 
ಬಲ ನೀರ್ಯ ವನುರ್ಥನಃ 


ಈ ಅರಸನು ಹರಿದತ್ತ ಎಂಬ ಶ್ರೆ ಷಷ್ಠಿಯ ಬಿನ್ನ] 
ಮೇಕೆಗೆ ಕೌಶಿಕ ಗೋತ್ರದ ಅಹಿತಾಗ್ಗಿ ನಷ್ಟು ತಮ್ಮನಿಗೆ 
ವಳ್ಳಾವಿ ನಿಷಯದ ಕೊಳನೆಲ್ಲೂರು ಗ್ರಾಮನನ್ನು ಸರ್ವ 
ಜೆಂಹಾಣಾರ್ಥವಾಗಿ ದಾನ ಮಾಡಿದ್ದನ್ನು ತಿಳಿಸುತ್ತದೆ. 


೩ ಈ ಮೇಲಿನ ಶ್ಲೋಕವು "ಹರಿವಂಶ ದಲ್ಲಿ ಕೆಲವು ವ್ಯತ್ಯಾಸ 


ಮಳಗಿ, ಸಂಸ್ಕೃ ತ ವಿಭಾಗ, ಕೆ.ನಿ,ವಿ, ಧಾರವಾಡ, 


೧೨ 


ಅ (೪) ಭೋಗನರ್ಮನೆ ತಗರೆ ಶಾನ ರು ತಾಸನ ; 
ಸ್ಪಸ್ತಿ ಈ ಜಯತ್ಯ ಮ್ಚು ಜಗೇಯಾ ಪತಿನಿ ೯ಷ್ಲೊ ¢ 
ಸೆನಾತನ ವರಾಹ ರೂಸೇಣ ದಾನ ಯೋಗ” | 
ಅರಸನು ಕಾಶ್ಯನ ಗೋತ್ರದ ಭೂತಶರ್ಮನಿಗೆ 
ತೆಗರೆ ಮಹಾಗ್ರಾಮಕ್ಕೆ ಸೇರಿದೆ ಹಳ್ಳಿ ಗಳಲ್ನೊ ದಾದ 
ತಿವಿ ಕೊಲೂರನ್ನು ದಾನ ಮಾಡಿದ್ದನ್ನು ಈ ಶಾಸನವು 
ದಾಖಲಿಸುತ್ತದೆ. 


ಆ (೫) ವಿಷ್ಣುವರ್ಮನ ಐದನೆಯ ವರ್ಷದ ಹೆರ್ಬಟ 
(ತಾಮ್ರ ಶಾಸನ) 

ಶ. ೪೬೦-೮೯೦) 
ತಾತೇನ ವಿಷ್ಟು ನಾ ಯಸ್ಯ 


ಯಾವನ ವೃಕ್ಷ ಸ್ಥಳದಲ್ಲಿ ಲಕ್ಷ್ಮಿಯು ಶೋಭಿಸು 
ತ್ತಾಳೋ ಯಾವನ ನಾಭಿ ಕಮಲದಲ್ಲಿ ಬ್ರಹ್ಮನು 
ಇದ್ದಾನೋ ಆ ವಿಷ್ಣು ಶ್ರೇಷ್ಠನು ಎಂಡು ವಿಷ್ಣುವನ್ನು 
ಗದ್ಯತ್ಮಾಕವಾಗಿ ಸ್ತುತಿಸಲಾಗಿದೆ. 


ಅಶ್ವಮೇಧಯಾಜಿ ಯ ಕೃ ನ್ನ್ನ ವರ್ಮನ 
ಜೇಷ್ಠ ಪ್ರಿಯತನಯ ವಿ ವಿಷ್ಣು ೯ ತನ್ನ ಈ (ಯಸ್ಸಿ ಗಾಗಿ 
ಕೂಡ ಲೂರಿನಲ್ಲಿ ನೆಲಸಿದ್ದಾ ತ ಹೆರ್ಜಟ ಗ್ರಾ ಮನಸ್ಸು 
ಬ್ರಹ್ಮದೇಯವಾಗಿ ದಾನಕೊಟ್ಟ ನಿನಯವನ್ನು ks 
ಶಾಸನವು ತಿಳಿಸುತ್ತದೆ. 


ಬ್ರಹ್ಮಸ್ತುತಿ 
ವಿಜಯ ಶಿವ ಮೃ ಗೇಶವರ್ಮನ ಏಳನೆಯ 
ಕೂ ಆಳ್ವಿ ಫು ಹಟ್ಟ ಹೆಬ್ಬಾ ಗಿಲ ತಾಮ್ರ 


ಕ (೧) 


ಮಕುಟ ಪ್ರಣಹೀತ 
ಮಣಿಕಿರಣ ಖಚಿ (ತ ಚರಣಯುಗಃ) 
ದಣ್ಣ ಕಮಣ್ಣಲು ಹಸ್ತ ಜ್ಚಿದ್ಮ ಪ್ರವರಾಸನೇ 
ಬ್ರಹ್ಮಾ || 


ಗಳೊಂದಿಗೆ ದೊರೆಯುತ್ತದೆ - ಪ್ರೊ] ಜಯತೀರ್ಥಾಚಾರ್ಯ 


ಇತಿಹಾಸ ದರ್ಶನ 


ಬ್ರಹ್ಮನನ್ನು ಸ್ತುತಿಸುವ ಸಂಖ್ಯೆ ತೀರ ವಿರಳ 
ಅದ್ದರಿಂದ ಈ ಶಾಸನ ಗಮನಾರ್ಹವಾದುದು. 


ಅರಸನೂ ಔನಗಹನಿ ಗೋತ್ರದ ಅಥರ್ವಣ 
ಶಾಖೆಗೆ ಸೇರಿದ ಪಿಂಗಳ ಸ್ವಾಮಿಯ ಮಗ ಸರ್ವ 
ಸ್ವಾಮಿಗೆ ಬ್ರಹ್ಮದೇಯವಾಗಿ ದಾನ ಮಾಡಿದ್ದ ನು 
ಈ ಶಾಸನವು ಉಲ್ಲೇಖಿಸಿದೆ. 


ತ್ರಿಮೂರ್ತಿಗಳ ಸ್ತುತಿ 


೧) ವಿಷ್ಣುವರ್ಮನ ಮೂರನೆಯ ವರ್ಷದ ಬೀರೂರು 
ತಾಮ್ರಶಾಸನ 

(ಕಾಲ ಕ್ರಿ.ಶ. ೪೬೦-೪೯೦) 
ಸಿದ್ದ ವರ್‌ [| ಹರ ನಾರಾಯಣ ಬ್ರಹ್ಮ 
ತ್ರಿತಯಾ ನಮಸ್ಸದಾ \ 

ಇಲ ಚಕಾ ಕ್ಷ ಸೂತ್ರೋದ್ದಾ ವ ಭಾಸಿತ 
” ಪಾಣಿನೇ 1 

ಸುಕೃತಶತೋಪಚಿತ ನಿಪುಲ ಪುಣ್ಯಸೃನ್ಸೇನ 
ಆಹವಾರ್ಜ್ಜತ ಶೌ 

ರ್ಯ ಪ್ರತಾಪಾವಪಾತ ಯಶಸಿ ದನಾ 


ಪರಮ ಬ್ರಹ್ಮಣ್ಯ ಶರಣ್ಯೇವ Il 


ತ್ರಿಮೂರ್ತಿಗಳನ್ನು ಒಂದೇ ಶ್ಲೋಕದಲ್ಲಿ ಸ್ತುತಿಸಿರುವ 
ಶಾಸನಗಳಲ್ಲಿ ಇದು. ಮೊದಲನೆಯದೆಂದು ತೋರು 
ತ್ತದೆ. ಆ ದೃಷ್ಟಿಯಿಂದ, ಇದು ಗಮನಾರ್ಹ ಶ್ಲೋಕ 
ವಾಗಿದೆ. 


CL 


; ಸ್ತುತಿ 


೧) ರನಿನರ್ಮನ ಗುಡ್ಡಾಪುರ ಶಿಲಾಶಾಸನ 
(ಕಾಲ ಕ್ರಿ.ಶ. ೪೮೫) 
ಜಯತಿ ಸುರವಧೂನಾಮ್‌ ಮನ್ಮಥ 
ಕಾಮಿನಿದಾ.... 


ಅರಸನು ಅರಮನೆಯ ಸನೊಪದಲ್ಲಿ ಮನ್ಮಹನಿಗೆ 
ಕಾಮ ಜಿನಾಲಯವನ್ನು ಕಟ್ಟಿಸಿ ಅಲ್ಲಿ ಪೂಜಾ ಸಂಸ್ಕಾರ 


ಇತಿಹಾಸ ದರ್ಶನ 


ಗಳಿಗೆ ಹಲವಾರು ಗ್ರಾಮಗಳಲ್ಲಿನ ಭೂಮಿಯನ್ನು ದಾನ 

ಮಾಡಿದನು. ಮಧು ಮಾಸದಲ್ಲಿ ಮತ್ತು ಅನೇಕ ಸಲ 

ಉತ್ಸವಗಳನ್ನು ಮಾಡಬೇಕೆಂದು. ನಿಯಮಿಸಿದನು. 

ಇದು ಅತ್ಯಂತ ಪ್ರಾಚೀನ ಕಾಮ ಜಿನಾಲಯವನ್ನು 

ಉಲ್ಲೇಖಿಸುತ್ತದೆ. ಮತ್ತು ಮನ್ಮಥನನ್ನು ಗದ್ಯರೂಪ 
ತಿ 


ಬುದ್ಧನ ಸ್ತುತಿ 
ರವಿವರ್ಮನ ೩೪ನೆಯ ವರ್ಷದ ದಾವಣಗೆರೆಯ 
ತಾಮ್ರಶಾಸನ ` 
ಕ (೧) ಸಿದ್ಧಮ್‌ ॥ (ಸೂ)ರ್ಯಾಂಶುದ್ಯುತಿ 
ಪರಿಷಿಕ್ತ ಪಜ್ಜಜಾನಾಮ್‌ 
ಶೋಜಭಾಂ ಯದ್ವೈ ಸತಿ ಸದಾಸ್ಯ ಪಾದ 
ಪದ್ಮಮ್‌ 
ದೇವಾನಾಮ್ಮಕುಟಿಮಣಿ ಪ್ರಭಾಭಿಷಿಕ್ತ 
ರರ್ವಜ್ಞ ಸ್ಸ ಜಯತಿ 
ಸರ್ವಲೋಕ ನಾಥಃ 


ಸಿದ್ಧಾಯತನ ಪೂಜಾರ್ಥವಾಗಿ ಹರಿದತ್ತನ 
ಆಜ್ಞಾ ಸನೆಯಂತೆ ಅರಸನು ಸಿದ್ಧಾಯತನ ಸಂಘಗಳ 
ಪೂಜೆಗಾಗಿ ಭೂ ದಾನ ಖಾಡಿದನು. 


ಕ (3) ಕೇಕೆಯ ಚಿತ್ರಸೇನನ ಆಳ್ವಿಕೆಯ ಮೊದಲ 
ವರ್ಷದ ತಾಮ್ರಶಾಸನ 
ಸಿದ್ದವ್‌ 1 ಜಯತ್ಯ ಅಮಿತ ಗುಣಬದ್ರಿ 


ಬುದ್ಧನನ್ನು ರನಿಮಹಾರಾಜನನ್ನು ಉಲ್ಲೇಖಿಸುತ್ತದೆ. 
ನಿಮಿತಾ ಸಲ್ಲಿಯ ಕರ್ಣಸಕಪುಕೇಲ್ಲಾ ಉಪವನವನ್ನು 
ಆರ್ಯ ಸಂಘಕ್ಕೆ ದಾನ ಕೊಟ್ಟದ್ದನ್ನು ತಿಳಿಸುತ್ತ ಡೆ. 


ಜಿನಸ್ತುತಿ 


ಖ (೧) ಮೃಗೇಶನರ್ಮನ ಎರಡನೆಯ ವರ್ಷದ 
ದೇವಗಿರಿ ತಾಮ್ರಶಾಸನ 


( ತ 
(ಕಾಲ ಕ್ರಿಶ. ೫೫೫-೫೮೦) 


ಫಿ 


ನ್ಟ | (ಬಯ ಪೇಶ। 
ಸಿದ್ಧಂ ಜಯತ್ಯರ್ಹಂ ಹ್ರೀಲೋಕೇಶಃ 
ರಾಗಾದ್ಯ ರಹಿತೋನನ್ರೋನನ್ತ, ಜ್ಞಾನಗ್ನೀ 
ಶ್ವರಃ ಸ್ವಸ್ತಿ [| 


ಶಾಂತಿವರ್ಮನ ಮಗ ಮೃಗೇಶನು ಬೃಹತ್ಸರಲೂರಿನಲ್ಲಿ 
ಬೈತ್ಯಾಲಯದ ಸಮಾರ್ಜನ, ಉಪಲೇಪನ, ಭಗ್ನ 
ಸಂಸ್ಕಾರಗಳಿಗೆಂದು ಅರ್ಹಂತರಿಗೆ ನಲವಶ್ತು ನಿವರ್ತನ 
ಭೂಮಿಯನ್ನು ಜೈತ್ಯಾಲಯದ ಅಂಗಳಕ್ಕಾಗಿ ಒಂದು 
ನಿವರ್ತನ ಭೂಮಿಯನ್ನು ದಾನ ಮಾಡಿದ್ದನ್ನು ಈ 
ಶಾಸನದಿಂದ ತಿಳಿಯಬಹುದು. ದೇವಗಿರಿ ತಾನ್ರು 
ಶಾಸನದ ಲೇಖಕ ದಾಮುಕೇರ್ತಿ ಹಾಗೊ ನಾಲ್ಲನೆಯ 
ರ್ಷದ ದೇವಗಿರಿ ತಾಮ್ರ ಶಾಸನೆ-ಸೇನಾಪತಿ ನರವರ. 


ರವಿವರ್ಮನ ಹನ್ನೊಂದನೆಯ ವರ್ಷದ ಹಲಸಿ ತಾಮ್ರ 
ಶಾಸನಗಳು : 


1) ಖ(೨) ಸ್ವಸ್ತಿ ಭಗವಾನ್‌ ಜನೇಂಜ್ರೋ ಗುಣ 
ರುಂದ್ರೆ ಪ್ರತಿಥೆ ಪರಮಕಾರುಣಿಕಃ 
ತ್ರೈಲೋಕ್ಯ ಆಶ್ವಾಸಕರೀ ದಯಾ 
ಸತಾಕಾ ಉಚ್ಛರಿಯ. 


11) ಖ(೩) 2 2 ೫ 
i ii) ಖ(೪) » 2) 2) 
ಇದೇ ಶ್ಲೋಕವಿದೆ. 
ರವಿವರ್ಮನು ಖ (೨) ತನ್ನ ಆಳ್ವಿಕೆಯ 


ಹನ್ನೊಂದನೆಯ ವರ್ಷ ಹೇಮಂತ ಖುತು ಆರನೆಯ 
ಸಕ್ಷ ಪಶಮಿಯಂದು ಪಲಾಶಿಕಯ ಕದರ್ಮಪಟ 


ಎಂಬಲ್ಲಿ ಜಿನಾಜಿಸೇಕ ತಪ್ಪದೇ ನಡೆಯಲೆಂದು ದಾನ 
ಮಾಡಿದನು. 


ಖ(೩) ನಲಾಶಿಕೆಯಲ್ಲಿದ್ದಾಗ ದಾಮಕೀರ್ತಿಯ 
ಮಾತೆಯ ಪ್ರಸಾದದಿಂದ ಜಿನೇಂದ್ರ ಪೂಜೆಗಾಗಿ ನಾಲ್ಕು 
ನಿವರ್ತನ ಭೂಮಿಯನ್ನು ದಾನ ಮಾಡಿದನು. 


ಖ(೪) ಮೊದಲು ನೀಡಲಾಗಿದ್ದ ದತ್ತಿಯನ್ನೇ 
ಪುನರ್‌ ದತ್ತಿಯಾಗಿ ನೀಡಿದ ಕುತೂಹಲಕಾರಿ ವಿಷಯ 
ವನ್ನು ದಾಖಳಿಸುತ್ತದೆ. ಪುರುಖೇಟ ಎಂಬ ಗ್ರಾಮ 
ವನ್ನೇ ಈ ಮೊದಲು ಕಾಕುಸ್ಥನು ಶ್ರುತಕೀರ್ತಿ ಎಂಬ 


೧೪ 


ಜೈನ ಸನ್ಯಾಸಿಗೆ ದಾನ ಮಾಡಿದ್ದನು... ನಂತರ ಶಾಂತಿ 
ನರ್ಮ ಅನನ ಮಗ ಮೃಗೇಶ ಇಬ್ಬರೂ ದಾಮ 
ಕೀರ್ತಿಯ ಮಗ ಪ್ರತೀಹಾರ ಜಯಕೇರ್ತಿಗೆ ಪುನರ್‌ ದತ್ತಿ 
ಮಾಡಿದರು. ಗ್ರಾಮದ ಆದಾಯವನ್ನು ಸಲಾಶಿಕಾದ 
ಜಿನಾಲಯದಲ್ಲಿ ಪ್ರತಿವರ್ಷ ಎಂಟು ದಿನಗಳವರೆಗೆ 
ಉತ್ಸವಗಳನ್ನು ಏರ್ಪಡಿಸಿ ಅದಕ್ಕಾಗಿ ವೆಚ್ಚ ಮಾಡ 
ಬೇಕೆಂದು ಮಳೆಗಾಲದಲ್ಲಿ ನಾಲ್ಕು ತಿಂಗಳು 
ಯಾಪನೀಯ ಜೈನಸಂಘದ ಜೈನಯತಿಗಳ ಪೋಷಣೆ 
ಹಾಗೂ ಕುಮಾರದತ್ತನಂತಹ ಜ್ಞಾನಿಗಳೂ ಆದ 

ಸಂರಕ್ಷಿಸಲು ನಿರಂತರವಾಗಿ ಜಿನ ಪೂಜೆ 
ಮಾಡಲು ವಿನಿಯೋಗಿಸುತ್ತಿರಬೇಕೆಂದು ಆಜ್ಞೆ ಮಾಡ 


ಎಲ್ಲೆಲ್ಲಿ ಜಿನೇಂದ್ರಪೂಜೆ ಸಾಂಗವಾಗಿ ನಡೆ 
ಯುತ್ತದೋ ಅಲ್ಲೆಲ್ಲ ದೇಶದಲ್ಲಿ ಅಭಿವೃದ್ಧಿಯಾಗುತ್ತ 
ದೆಂದು ಶಾಸನದಲ್ಲಿ ಹೇಳಲಾಗಿದೆ. 


ಕರ್ನಾಟಕದಲ್ಲಿ ತ್ರ 
ರಾಜ್ಯ ಸ್ಥಾಪನೆ ಮಾಡಿದ ಕದಂಬರ ಶಾಸನಗಳಲ್ಲಿಯೇ 
ಶಿವ, ವಿಷ್ಣು, ಬ್ರಹ್ಮ, (ತ್ರಿ ಮೂರ್ತಿಗಳ ಸ್ತುತಿ) 
ಮನ್ನಥ, ಜಿನ ಹಾಗೂ ಬುದ್ಧನನ್ನು ಸ್ತುತಿಸುವ 


ಶ್ಲೋಕಗಳ ವೈವಿದ್ಯತೆ ನಮ್ಮನ್ನು ಬೆರಗುಗೊಳಿಸುತ್ತವೆ. 


ಮೊಟ್ಟಮೊದಲು ಸ್ವತಂತ್ರ 
ಹ 


ಯಜ್ಞ ಯಾಗಾದಿಗಳಲ್ಲಿ ನಿರತರಾಗಿ ವೇದವಿದ್ಯಾ 
ವ್ಯಾಸಂಗೆ ಪರಿಣಿತೆರಾಗಿದ್ದ, ಕಟ್ಟಾ ವೈದಿಕ ಧರ್ಮ 
ವನ್ನು ಅವಲಂಬಿಸಿದ ಕದಂಬ ಕುಲದ ಅರಸರು ಬೌದ್ಧ- 
ಜೈನ ಧರ್ಮಗಳಿಗೆ ಪ್ರೋತ್ಸಾಹವನ್ತಿತ್ತು ಜೈನ ಹಾಗೂ 
ಬೌದ್ಧ ಸಂಘ ಸಂಸ್ಥೆಗಳಿಗೆ-ಚೈತ್ಯಾಲಯಗಳಿಗೆ ದಾನ 
ದತ್ತಿಗಳನ್ನು ನೀಡಿದ್ದು; ಆತ್ಯಂತ ಗಮನಾರ್ಹ. ಇವರ 
ಕಾಲದಲ್ಲಿ ಜೈನ ಧರ್ಮವು ಅತ್ಯಂತ ಉಚ್ಛಾ ೨ಯ 
ಸ್ಥಿಕಿಯಲ್ಲಿದ್ದಿ ತೆಂಬುದು ಸ್ಪಷ್ಟವಾಗುತ್ತದೆ. ಬೌದ್ಧ 
ಧರ್ಮದ ಪ್ರ ಭಾವವು ಸಾಕಸ್ಟಿದ್ದಿ ತು. ಬೌದ್ಧರ ಸಂಘ 
ಗಳಿಗೆ ರವಿವರ್ಮ, ಕೇಕೆಯ ಚಿತ್ರಸೇನ ಇವರು ಭೂ 
ದಾನ ಮಾಡಿದ್ದನ್ನು ನೆನಪಿಸಿಕೊಳ್ಳ ಬಹುದು. ಪಲಾಶಿಕೆ 
ಅಂದರೆ ಈಗಿನ ಹಲಸಿಗೆಯಲ್ಲಿ ಜೈನರ ಅವಶೇಷಗಳಿವೆ. 
ಶೈವ, ವೈಷ್ಣವ, ಜೈನ, ಬೌದ್ಧ ಧರ್ಮಗಳ ಪ್ರಚಾರವು 
ಸುಮಾರು ನಾಲ್ಕನೆಯ ಶತಮಾನದಿಂದ ಸಾಕಷ್ಟು 
ರೂಢಿಯಲ್ಲಿದ್ದಿ ತು. 


ಇತಿಹಾಸ ದರ್ಶನ 


ಈ ಮಂಗಳೆ ಶ್ಲೋಕಗಳಲ್ಲಿ ಬರುವ ವಿಷ್ಣು ಪರ 
ವಾದ ಸ್ತುತಿಗಳು ಕ್ರಿಸ್ತಶಕ ಪೂರ್ವದಲ್ಲಿಯೇ ಇದ್ದ 
ವಿಷ್ಣು ಪುರಾಣ, ವರಾಹ ಪುರಾಣ. ಹರಿನಂಶ, ಪದ್ಮ 


ಪುರಾಣಗಳಿಂದ, ಬ್ರಹ್ಮನ ಸ್ಮುತಿ ಬ್ರಹ್ಮಪುರಾಣದಿಂದ, 


ಶಿವನರವಾದ ಸ್ತುತಿ ಶಿವ ಪುರಾಣದಿಂದ ಸ್ಫೂರ್ತಿ ಪಡೆ 
ದಿರಬಹುದು. ಪಂಡಿತರಾದ ಶಾಸನ ಕವಿಗಳು ಈ ಪ್ರರಾಣ 
ಗಳಲ್ಲಿ ಬರುವ ಶ್ಲೋಕಗಳಿಂದ ಪ್ರೇರಣೆ ಪಡೆದು ಈ 
ಶ್ಲೋಕಗಳನ್ನು ರಚಿಸಿರುವ ಸಾಧ್ಯತೆ ಇದೆ. 


ಕೆಲವು ಟಿಪ್ಪಣೆಗಳು 


ಈ ಶ್ಲೋಕಗಳು ಮುಂದೆ ಬರುವ ಚಾಲುಕ್ಯರ 
ಮೂರ್ತಿಶಿಲ್ಪ ನಿರ್ಮಾಣಕ್ಕೆ ಪ್ರೇರಕವಾಗಿವೆ. ಎಂದು 
ಹೇಳಬಹುದು. ಚಾಲುಕ್ಯರ ಕಾಲದಲ್ಲಿ ಶೈವ, ವೈಷ್ಣವ, 
ಬೌದ್ಧ, ಜೈನ ಗುಹಾ ದೇವಾಲಯಗಳ ನಿರ್ಮಾಣ 
ವಾದವು ಎಂಬ ವಿಚಾರಕ್ಕೆ ಕದಂಬರ ಶಾಸನಗಳಲ್ಲಿ 
ದೊರಕುವ ಮಂಗಳವಾಚಕ ಪದ್ಯಗಳು (ಶ್ಲೋಕ) ಎಡೆ 
ಮಾಡಿಕೊಡುತ್ತವೆ. ಈ ಬಗ್ಗೆ ಇನ್ನೂ ವ್ಯವಸ್ಥಿತ 
ಅಧ್ಯಯನ ಆಗಬೇಕಾಗಿದೆ. 


1) ಬನವಾಸಿಯಲ್ಲಿ (೪-೫ನೆಯ ಶತಮಾನದ) ಚಕ್ರವನ್ನು ಹಿಡಿದಿರುವಂಥ ಒಂದು ಹಸ್ತವು ದೊರೆತಿದೆ, ಇದು ಪ್ರಾಯಶ 
ವಿಷ್ಣು ಮೂರ್ತಿಯದೆಂದ್ಕೂ ಅಲ್ಲಿರುವ ಸ್ತಂಭವು ದೇವಾಲಯದ ಮುಂದೆ ಇದ್ದ ಗರುಡಥ್ವಜನೆಂದು ಇತಿಹಾಸ-ಹಾಗೂ 
ಶಾಸನ ತಜ್ಞರಾದ ಡಾ ಆ. ಸುಂದರ ಅಭಿಪ್ರಾಯ ಪಡುತ್ತಾರೆ. 


2) ನೇದ ಕಾಲದಲ್ಲಿ ದೇವತೆಗಳನ್ನು ವ್ಯಕ್ತಿಗಳಂತೆ ಕಾಣದೆ ತತ್ವಗಳಂತೆ ಕಾಣುತ್ತಿದ್ದರು, ಆ ಬೌದ್ಧಿಕತೆ ಕಡಿಮೆ 
ಯಾದಂತೆ ಆ ತತ್ವಗಳು ವ್ಯಕ್ತಿಗಳಾದರು, ಗುಣವಾಚಕ ಪದಗಳು ಡೇವತಾ ವಾಚಕ ಪದಗಳಾದವು. ಪ್ರೊ॥ ಜಯತಶೀರ್ಥಾ 
ಚಾರ್ಯ ಮಳಗಿ. ಸಂಸ್ಕೃತ ವಿಭಾಗ ಕ.ವಿನಿ, ಧಾರವಾಡ ಇವರಿಂದ ಈ ವಿಷಯವನ್ನು ತಿಳಿದುಕೊಳ್ಳಲಾಗಿದೆ, 


ಗ್ರಂಥ ಯಣ 


೧) ಬನವಾಸಿಯ ಕದಂಬರು--ಬಾ.ರಾ. ಗೋಪಾಲ್‌, ಇತಿಹಾಸ ಮಾಲೆ ೧. ಶಿರಸಿ ೧೯೬೩ 


೨) Corpus of Kadamba Inscriptions Vol 1 Dr. ಔ. &. Gopal. 
Kadamba Institute of Cultaal Studies, Sirsi 1985, 


ಬೆನ್‌ 


(ಕದಂಬರ ಶಾಸನಗಳಲ್ಲಿ ಬರುವ ಮಂಗಳೆ ವಾಚಕ ಶ್ಲೋಕಗಳನ್ನು ಅಧ್ಯಯನ ಮಾಡಲು 
ಪ್ರೇರೇಪಿಸಿದ ಗುರುಗಳಾದ ಡಾ॥ ಅ. ಸುಂದರ ಅವರಿಗೆ ಗೌರವ ಪೂರ್ವಕ ವಂದನೆಗಳು 
ಮತ್ತು ಶಾಸನಗಳನ್ನು ಟಿಪ್ಪಣಿ ಮಾಡುವಾಗ ಸಹಕರಿಸಿದ ಸೋದರ ಪ್ರೊ ಸುಧೀರ 
ಕುಲಕರ್ಣಿಯವರಿಗೆ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ,) 


ಇತಿಹಾಸ ದರ್ಶನ 


೧೫ 


